ಕರ್ನಾಟಕ ವಿಧಾನ ಪರಿಷತ್ತು 


. ಚುಕೆಗುರುತಿಲದ ಪ್ರಶ್ನೆ ಸಂಖ್ಯೆ ' | 182 (249) 
'ಉ|ಸಡಸ್ಯರ ಹೆಸರು "ಶ್ರೀ. ಕವಟಗಿಮಠ ಮಹಾಲತೇಶ್‌ ಮಲ್ಲಿಕಾರ್ಜುನ 
‘y (ಸ್ಥಳೀಯ ಸಂಸ್ಥೆಗಳ ಕೇತು) 
ವಿಷಯ ವಿಕಲಚೇತನರಿಗೆ ನೀಡಲಾಗುವ ಮಾಸಾಸನದಲ್ಲಿ 
ತಾರತಮ್ಯತೆ ಕುರಿತು 
ಉತ್ತರಿಸಬೇಕಾದ ದಿನಾಂಕ 1.೦9೧೦೫ 
ಉತ್ತರಿಸುವ ಸಚಿವರು. ಕಂದಾಯ ಸಚಿವರು 
ಪ್ರಶ್ನೆ - ಉತ್ತರ 


ಅ)ಅಂಗವಿಕಲತೆಯ ಪ್ರಮಾಣವನ್ನಾಧರಿಸಿ 
ರಾಜ್ಯದಲ್ಲಿ ವಿಕಲಚೇತನರಿಗೆ ನೀಡುತ್ತಿರುವ 


ಅಂಗವಿಲಕ ಯೋಜನೆಯಡಿ ಸರ್ಕಾರದ ಆದೇಶ ಸಂಖ್ಯೆ: 
ಕಂಇ/39/ಎಮ್‌ ಎಸ್‌.ಟಿ/2021 ದಿನಾ೦ಕ:31/07/2021) ರಂತೆ 


(ವಾರ್ಷಿಕ ಮಾಶಾಸನದ ವಿವರ ನೀಡುವುದು) 


ಮಾಶಾಸನದಲ್ಲಿ ತಾರತಮ್ಯ | ಅಂಗವಿಕಲತೆ ಪುಮಾಣ ಆಧಾರಿಸಿ ಶೇ.40-74 
ಎಸಗಿಸುತ್ತಿರುವುದು ಸರ್ಕಾರದ ಗಮನಕ್ಕೆ | ಅಂಗವಿಕಲರಿಗೆ ರೂ800 ಹಾಗೂ ಶೇ75 ಮೇಲ್ಪಟ್ಟ 
ಬಂದಿದೆಯೇ: ಅಂಗವಿಕಲರಿಗೆ ರೂ.140/- ಮಾಸಿಕ ಪಿಂಚಣಿ 
ನೀಡಲಾಗುತ್ತಿದೆ. 
ಆ).ತಾರತಮ್ಯ . ಸರಿಪಡಿಸಿ ಎಲ್ಲಾ - 
ವಿಕಲಜೇತನರಿಗೂ ಏಕರೂಪ ಮಾಶಾಸನ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ 
ನೀಡುವ ಯೋಜನೆ ಸರ್ಕಾರದ 
ಮುಂದಿದೆಯೇ; 
ಇ).ಇತರ ರಾಜ್ಯಗಳಿಗೆ ಹೋಲಿಸಿದಲ್ಲಿ, ನಮ, | ಪ್ರಂಗವಿಲಕ ಯೋಜನೆಯಡಿ (ಆದೇಶ ಸಂಖ್ಯೆ: 
ರಾಜ್ಯದಲ್ಲಿ ಕಡಿಮೆ ಇರುವ ಸದರಿ | ಕ೦ಇ/39/ಎಮ್‌ ಎಸ್‌.ಟಿ/2021 ದಿನಾಂಕ31/07/2021) ರಂತೆ 
ಮಾಶಾಸನವನ್ನು ಹೆಚ್ಚಿಸಲು ಸರ್ಕಾರದ | ಶೇ40 ಅಂಗವಿಕಲತೆ ಹೂಂದಿರುವವರಿಗೆ ಮಾಸಿಕ 
ಯೋಜನೆ ರೂಪಿಸಿದೆಯೇ; ಪಿಂಚಣಿಯನ್ನು ರೂ6ಂಂ/ ರಿಂದ ರೂ8ಂ ಕ್ಯ 
ಹೆಚ್ಚಿಸಲಾಗಿದೆ. 
ಮುಂದುವರೆದು, ಬುದ್ದಿಮಾಂದ್ಯರ ಆರೈಕೆ ಮಾಡಲು 
ಅನುವಾಗುವಂತೆ ಶೇ.75 ಕ್ಕಿಂತ ಹೆಚ್ಚಿನ ಮನೋಮವೈಕಲ್ಯತೆ 
ಹೂಂದಿರುವವರಿಗೆ ಪ್ರಸ್ತುತ ಮಾಸಿಕ ರೂ.1400/-ರಿಂದ 
ರೂ.2000/- ಮಾಶಾಸನ ಹೆಚ್ಚಳ ಮಾಡಲು ಆರ್ಥಿಕ 
. ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 
ಈ).ರಾಜ್ಯದಲ್ಲಿರುವ ಎಲ್ಲಾ ಬಗೆಯ ೨, 
ವಿಕಲಚೇತನರ ಒಟ್ಟು ಸಂಜ್ಯೆ ಎಷ್ಟು ಅಂಗವಿಲಕ ಪಿಂಚಣಿ ಯೋಜನೆಯಡಿ ಶೇ.40 ಅಂಗವಿಕಲತೆ 


ಹೂಂದಿರುವ 364502 ಫಲಾನುಭವಿಗಳಿಗೆ ಮಾಸಿಕ ರೂ.800 
ಹಾಗೂ ಶೇ.75 ಕ್ಕಿಂತ ಹೆಚ್ಚು ಅಂಗವಿಕಲತೆ ಹೂಂದಿರುವ 
503577 ಫಲಾನುಭವಿಗಳಿಗೆ ಮಾಸಿಕ ರೂ.1400/- ಹೀಗೆ 
ಒಟ್ಟು 868079 ಫಲಾನುಭವಿಗಳಿಗೆ ಅಂಗವಿಕಲ ಮಾಶಾಸನ 
ನೀಡಲಾಗುತ್ತಿದೆ. 


ಉ).ಬೆಳಗಾವಿ ಜಿಲ್ಲೆಯಲ್ಲಿರುವ ಎಲ್ಲಾ ಬಗೆಯ 
ವಿಕಲಚೇತನರ ವಿವರ ಹಾಗೂ ವಾರ್ಷಿಕ 
ಮಾಶಾಸನದ ವಿವರ ನೀಡುವುದು? 


ಬೆಳಗಾವಿ ಜಿಲ್ಲೆಯಲ್ಲಿ ಅಂಗವಿಲಕ ಪಿಂಚಣಿ ಯೋಜನೆಯಡಿ 
ಶೇ.40 ಅಂಗವಿಕಲತೆ ಹೂಂದಿರುವ 30980 
ಫಲಾನುಭವಿಗಳಿಗೆ ಹಾಗು ಶೇ75 ಕಿಂತ ಹೆಚ್ಚು 
ಅಂಗವಿಕಲತೆ ಹೂಂದಿರುವ 52345 ಫಲಾನುಭವಿಗಳಿಗೆ 
ಹೀಗೆ ಒಟ್ಟು 83325 ಫಲಾನುಭವಿಗಳಿಗೆ ಅಂಗವಿಕಲ 


ಸಂಖ್ಯೆ: DSSP-LALC/LCQ/19/2021 


ಮಾಶಾಸನ ನೀಡಲಾಗುತ್ತಿದೆ. 
ಸ ಲ 
(ಆರ್‌.ಅಶೆ. ] 


ಕಂದಾಯ ಸಚಿವರು 


